ಕಳೆದ ಮೂರು ವರ್ಷಗಳಲ್ಲಿ 


ಕಳೆದ 3 ವರ್ಷಗ 


ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 670 
ವಿಧಾನ ಪರಿಷತ್‌ ಸದಸ್ನರ ಹೆಸರು ಶ್ರೀ ಆರ್‌.ಪ್ರಸನ್ನ ಕುಮಾರ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತರಿಸುವವ ಮುಖ್ದಮಂತಿಗಳು 
£) 
ಉತರಿಸಬೇಕಾದ ದಿನಾಂಕ 12-03-2020 
ಕ್ರಸಂ ಪೆ ಉತ್ತದ | 
| ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ 22,834 ಸಣ್ಣ ಕೈಗಾರಿಕೆಗಳು ಸ್ಥಾಪನೆಗೊಂಡಿರುತ್ತ p 


ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಿಂದ ಒಟ್ಟು 


ಳಲ್ಲಿ 
786 ನಿವೇಶನಗಳನ್ನು ಮತ್ತು 166 ಮಳಿಗೆಗಳನ್ನು ಹಂಚಿಕೆ 


ನೀಡುವುದು) 


| ಕರ್ನಾಟಕದಲ್ಲಿ ಎಷ್ಟು ಸಣ್ಣ ಮಾಡಲಾಗಿರುತ್ತದೆ. i 

| ಕೈಗಾರಿಕೆಗಳನ್ನು K 

ಸಾಪಿಸಲಾಗಿದ: ಕಮ ಸಂಖ್ಯೆ ಆಧಿಣ ವರ್ಷ ಮಳಿಗೆ ನಿಷೇಶನ 

|e ರಾಜ್ಯ ಸರ್ಕಾರವು ಸಣ್ಣ lj] THAT 3 pT 
ಕೈಗಾರಿಕೆಗಳಿಗೆ ಕಳೆದ ಮೂರು 2) 707-8 54 7 
ವರ್ಷಗಳಲ್ಲಿ ಎಷ್ಟು 0 [3] 2018-19 4 208 
ನಿವೇಶನಗಳನ್ನು ಹಂಚಿಕೆ [4] 2709-20 ಫಬನರ ವಕ 56 148 
ಮಾಡಿರುತ್ತದೆ. ಒಟ್ಟು 166 786 
ಕರ್ನಾಟಕ ಸಣ್ಣಿ ಕೈಗಾರಿಕೆ ಕರ್ನಾಟಕ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಮೂಲಕ ಕಳೆದ ಮೂರು ವರ್ಷಗಳಲ್ಲಿ 
ಅಭಿವೃದ್ಧಿ ನಿಗಮದ ಮೂಲಕ | ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲ್ಲೂಕುಗಳಲ್ಲಿ 
ಕಳೆದ ಮೂರು ವರ್ಷಗಳಲ್ಲಿ | ಹಂಚಿಕೆ ಮಾಡಿರುವ ನಿವೇಶನಗಳ ವಿವರ ಈ ಕೆಳಗಿನಂತಿದೆ: 
ಶಿವಮೊಗ್ಗ ಮತ್ತು 

ಆ. | ದಾವಣಗೆರೆ ಜಿಲ್ಲೆಯ ಅವಧಿ ಶಿವಮೊಗ್ಗ ಹೊನ್ನಾಳಿ ಚೆನ್ನಗಿರಿ 

ಹೊನ್ನಾಳಿ ಮತ್ತು ಚನ್ನಗಿರಿ (ದಾವಣಗೆರೆ ಜಿಲ್ಲೆ) (ದಾವಣಗೆರೆ ಜಿಲ್ಲೆ) 
ತಾಲ್ಲೂಕುಗಳಲ್ಲಿ ಎಷ್ಟು 2017-18 -'1 ದಾವಣಗೆರೆಯ ಹೊನ್ನಾಳಿ ಮತ್ತು ಚನ್ನಗಿರಿಯಲ್ಲಿ ಕರ್ನಾಟಕ 
ನಿವೇಶನಗಳನ್ನು ಹಂಚಿಕೆ 208-9 7| ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದಿಂದ ಕ್ಕಿಗಾರಿಕಾ 
ಮಾಡಲಾಗಿದೆ; (ವಿವರ 209-20 7] ವಸಹಾತುಗಳನ್ನು ನಿರ್ಮಿಸಿರುವುದಿಲ್ಲ. 


(ea 


ಶಿವಮೊಗ್ಗ ಜಿಲ್ಲೆ ಮತ್ತು 


ದಾವಣಗೆರೆ ಜಿಲ್ಲೆಯ 
ಹೊನ್ನಾಳಿ ಮತ್ತು ಚನ್ನಗಿರಿ 
ತಾಲ್ಲೂಕುಗಳಲ್ಲಿ ಸಣ್ಣ 
ಕೈಗಾರಿಕಾ ಇಲಾಖೆ ಸಣ್ಣ 
ಕೈಗಾರಿಕೆ ಅಭಿವೃದ್ಧಿ 
ಯಾವುದಾದರೂ 

ಯ್ಯೋೊಜ್ಜನೆಯನ್ನು 


ಕೈಗೊರೆಡಿದೆಯೇ; ಇಲ್ಲದೇ 
ಹೋದಲ್ಲಿ ಯೋಜನೆಯನ್ನು 
ಕೈಗೊಳ್ಳುವ ಪ್ರಸ್ತಾಪ 
ಸರ್ಕಾರದ  ಮುಂದಿದೆಯೇ; 
ಈಗಾಗಲೇ ಸ್ಥಾಪಿಸಲಾಗಿರುವ 
ಸಣ್ಣ ಕೈಗಾರಿಕೆಗಳಿಗೆ 
ಸರ್ಕಾರದಿಂದ ಸಹಾಯಧನ 
ನೀಡಲಾಗಿದೆಯೇ? 

(ವಿವರಗಳನ್ನು ನೀಡುವುದು) 


PRE 


ಉತರ 
_ 
ಸರ್ಕಾರವು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆ ಒಳಗೊಂಡು ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ 
ಇನೆ: [3) ಣ ಲ 
ಭಿವೃದ್ಧಿಗೆ ಈ ಕೆಳಗಿನ ಯೋಜನೆಗಳನು ಹಮ್ಮಿಕೊಂಡಿರುತ್ತದೆ 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಯೋಜನೆಯಡಿ ನಗರ ಮತ 

ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ ಸಾಲ ರೂ. 25 

1 ಭ್‌) pA [3 ಲ್ಲಿ [o) ಲ 

ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ದಮಗಳನ್ನು 
್ಯ [> p) CR 

ಸ್ಥಾಪಿಸಿ ಸ್ವಯಂ ಉದ್ಲೋಗ ಕೈಗೊಳ್ಳಲು ಅನುಕೂಲ ಒದಗಿಸಲಾಗುವುದು ಹಾಗೂ 

ಹಿ [) 
ಯೋಜನಾ ವೆಚದ ಮೇಲೆ ಶೇ. 15 ರಿಂದ ಶೇ35 ರವರೆಗೆ ಗರಿಷ್ಟ ರೂ.3.75 


ಲಕ್ಷದಿಂದ ರೂ.8.75 ಲ ದವರೆಗೆ ಸಹ 


ಸು 
9 
9 
128 
© 
4 
& 
g 
ಥ್ರ 
Go 
[28 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಮಹಿಳಾ ಉದ್ದಿಮೆದಾರರಿಗೆ ಶೇಕಡ 
4 ರ ಬಡ್ಡಿ ದರದಲ್ಲಿ ರೂ.2.00 ಕೋಟಿಯವರೆಗೂ ಸಾಲ ಸೌಲಭ್ಯ ಒದಗಿಸಲಾಗುತಿದೆ. 


ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು 
ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ ಸಮಯದಲ್ಲಿ 
ಮರುಪಾವತಿ ಮಾಡಿದ ಅತಿ ಸಣ್ಣ ಮತ್ತು ಸಣ್ಣಿ ಕೈಗಾರಿಕಾ ಘಟಕಗಳಿಗೆ 5 ವರ್ಷಗಳ 
ಅವಧಿಗೆ ಶೇಕಡ 10ರಂತೆ ಬಡ್ಡಿ ಸಹಾಯಧನ ನೀಡಲಾಗುವುದು. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಶೇ 50 ರಿಯಾಯಿತಿ 
ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 ಎಕರೆ) ಮತ್ತು ಶೇ 90 ರಿಯಾಯಿತಿ 
ದರದಲ್ಲಿ ಕೈಗಾರಿಕಾ ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಶೀಲರಿಗೆ ವಿಶೇಷ ಘಟಕ 
ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ ವೆಚ್ಚದ ಮೇಲೆ ಶೇ 60 ರಷ್ಟು 
ಗರಿಷ್ಟ ರೂ.5.00 ಲಕ್ಷ ಸಹಾಯಧನ ನೀಡಲಾಗುತ್ತಿದೆ. 


6. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ ಉದ್ಯಮಿದಾರರು 


ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ ಹೊಸ ಘಟಕಗಳಿಗೆ 
ಗರಿಷ್ಟ ರೂ.2.00 ಕೋಟಿ ಯೋಜನಾ ವೆಚ್ಚದಲ್ಲಿ The Debt Equity Ratio 2:1 
ಪ್ರಕಾರ (2/3 ರಷ್ಟು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 13 ಪ್ರವರ್ತಕರ 
ಬಂಡವಾಳ) ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 13 ರಲ್ಲಿ ಶೇ.50 ರಷ್ಟು ಬಡ್ಡಿ 
ರಹಿತ ಗರಿಷ್ಟ ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ 
ನೀಡಲಾಗುತ್ತಿದೆ. ' 


ದಿನಾಂಕ:01-04-2017 ರಿಂದ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಪಂಗಡದಪರು ಸ್ಥಾಪಿಸುವ ಸಣ್ಣ ಮತ್ತು ಅತೀ ಸಣ್ಣ ಘಟಕಗಳು `ಸಾಲ ಪಡೆಯುವ 
ಸಂದರ್ಭದಲ್ಲಿ ಕೆಎಸ್‌.ಎಫ್‌.ಸಿ ಮತ್ತು ಇತರೇ ಹಣಕಾಸು ಸಂಸ್ಥೆಯವರು ವಿಧಿಸಿರುವ 
ಪರಿಷ್ಕರಣಾ ಶುಲ್ಕ, ಕಾನೂನು ಶುಲ್ಕ, ಏಕಕಾಲಿಕ ಸಾಲ ವಿತರಣಾ ಶುಲ್ಕ ಮತ್ತು ಇತರೆ 
ಶುಲ್ಕಗಳನ್ನು ಭರಿಸಲಾಗುತ್ತಿದೆ. 


§ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಉದ್ಯಮಗಳು ದಿನಾಂಕ: 01-04-2017 ರಿಂದ 

ಪ್ರಾರಂಭವಾಗಿರುವ ಹೊಸ ಸಣ್ಣ ಮತ್ತು ಆತೀ ಸಣ್ಣ ಕೈಗಾರಿಕಾ ಘಟಕಗಳಿಗೆ ಮೊದಲ 

5 ವರ್ಷಗಳ ಅವಧಿಗೆ ಪ್ರತಿ ಯುನಿಟಿಗೆ 2 ರೂ.ಗಳಷ್ಟು ವಿದ್ಧುಚ್ಛಕ್ತಿ ಸಹಾಯಧನ 
ರ” 


9. ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2014-19 ರಂತೆ ಕೆಳಕಾಣಿಸಿದ ಪ್ರೋತ್ಸಾಹ ಮತ್ತು 


ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ ಉತ್ತೇಜಿಸಲಾಗುತ್ತಿದೆ. 


KR 
] 
g 
[3k 


ರಿವರ್ತನಾ ಶುಲ್ಕ ಮರುಪಾವತಿ. 

ವಿನಾಯಿತಿ. 

ದಾರಿತ ಘಟಕಗಳಿಗೆ. ರಿಯಾಯಿತಿ. 

ತ್ತನ್ನ ಮಾರುಕಟ್ಟೆ ತೆರಿಗೆಯಿಂದ ವಿನಾಯಿತಿ. 

೦ಸ್ಕರಣಾ ಯಂತ್ರ ಸ್ಥಾಪನೆಗೆ ಸಹಾಯಧನ. 

ತೆರಿಗೆ ವಿನಾಯಿತಿ ? ಇ 

10. ತಾಂತಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಮತ್ತು ಪೇಟೆಂಟ್‌ ನೋಂದಣಿ 
ಸಹಾಯಧನ 

1. ಮಳೆ ನೀರು ಕೊಯ್ದು / ಸಂರಕ್ಷಣೆ ಸಹಾಯಧನ ಸಸರ 

12. ಶಕ್ತಿ ಸಂರಕ್ಷಣೆ ಸಹಾಯಧನ 

13. ಯೋಜನಾ ವರದಿ ವೆಚ್ಚ ಮರುಪಾವತಿ 


€ 
2 


0 0 AN HW A WN 
x (ge 
2% Y 
sgt 
Gl 
[e) 
= 


[3 
ಖ್‌ 
4 


2019-20 ನೇ ಸಾಲಿನಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲ್ಲೂಕು 
ಮತ್ತು ಚನ್ನಗಿರಿ ತಾಲ್ಲೂಕುಗಳಿಗೆ ಬಿಡುಗಡೆ ಮಾಡಲಾದ ಸಹಾಯಧನದ ವಿವರಗಳು ಈ 
ಕೆಳಗಿನಂತಿವೆ: 


ಸಹಾಯಧನ ಸಹಾಯಧನ ಬಿಡುಗಡೆಗೆ ಬಾಕ 
ಮಂಜೂರಾತಿ ಬಿಡುಗಡೆ ಅರುವ ಸಹಾಯಧನ 
ಜಿಲ್ಲೆ ಸಹಾಯೆಧನೆ ಸೆಹಾಯಧನೆ ಸಹಾಯಧನ 
ಘಟಕಗಳು | ರೂ.ಗಳಲ್ಲಿ ಘಟಕಗಳು | ರೂ.ಗಳಲ್ಲಿ ಘಟಕಗಳು | ರೂ.ಗಳಲ್ಲಿ 
ಶಿವಮೊಗ್ಗ 48 | 5,95,01,700 41 | 5,64,02,900 7 30,98,800 
ಹೊನ್ನಾಳಿ 1] 4,80,000 1] 480,000 — - 
ಚನ್ನಗಿರಿ 3 31,19,000 3 31,19,000 ಷಾ — 


ಸಿಐ 22 ಸಪ್ರಕ್ಕೆ 2020 


ಇ 
(ಬಿ.ಎಸ್‌.ಯಡಿಯೂರಪ್ಪ 


ಮುಖ್ಯಮಂತ್ರಿ 


